ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾ೦ಕ: 
ಉತ್ತರಿಸುವವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: 96 

: ಶ್ರೀ ಎಸ್‌. ನಾಗರಾಜ್‌ (ಸ೦ದೇಶ ನಾಗರಾಜ್‌) 
: 15,09.2021 

: ಮಾನ್ಯ ಸಚಿವರು 


ತಮ 


ಸಂ 


ಖೇ ಹ 


ಶ್ನೆ 


ಖ್ರು 


ಉತ್ತರ 


ಅ) 


ಮೈಸೂರು ನಗರದ ಪ್ರಮಖ 
ರಸ್ತೆಗಳಾದ ಕೆ.ಆರ್‌.ಎಸ್‌. ರಸ್ತೆಯಲ್ಲಿ. 


'ರೈಲ್ಲೆ ಇಲಾಖೆಯಿಂದ ಪಡದ ಮಾಹಿತಿಯ 


"ಮೇಟಗಳ್ಳಿ ರೈರ್ಪೇ"“ಪಈಷವ್‌! 


ಕ್ರಾಸಿಂಗ್‌ ನಲ್ಲಿ ಸುಗಮ ವಾಹನ 
ಸಂಚಾರಕ್ಕಾಗಿ ರೈಲ್ವೇ 
ಮೇಲುಸೇತುವೆ ಅಥವಾ ಕೆಳ 
ಸೇತುವೆ ' ಅಥವಾ ಫ್ಲೈಓವರ್‌ 
ನಿರ್ಮಿಸುವ ಯೋಜನೆ ಯಾವ 
ಹಂತದಲ್ಲಿದೆ. 


ರೈಲ್ಲೆ ಇಲಾಖೆಯಿಂದ ಮಂಜೂರಾಗಿರುತದೆ. 
ಹಾಗೂ ಸದ್ಯಕ್ಕೆ ಈ ಕಾಮಗಾರಿಯ ಜನರಲ್‌ 
ಅರೇಂಜ್‌ಮೆಂಟ್‌ ಡ್ರಾಯಿಂಗ್‌ ಅನ್ನು 
ಲೋಕೋಪಯೋಗಿ "ಇಲಾಖೆ! . ರಾಷ್ಟೀಯ 
ಹೆದ್ದಾರಿ ಪ್ರಾಧಿಕಾರ . ಮತ್ತು ಮೈಸೂರು 
ಮಹಾನಗರ ಪಾಲಿಕೆಯೊಂದಿಗೆ ಚರ್ಚಿಸಿ 
ಅಂತಿಮಗೊಳಿಸಲಾಗುತ್ತಿದೆ. 


ಆ) 


'|ಪುಸಾವನೆ ಯಾವ ಹಂತದಲ್ಲಿದೆ; 


ಮೈಸೂರು ನಗರದ 
ವಿಶ್ವವಿದ್ಯಾನಿಲಯದ ಹಿಲಭಾಗದ 
ಕುಕ್ಕರಹಳ್ಳಿ ಕೆರೆ ರಸ್ಲೆಯಲ್ಲಿ ರೈಲ್ವೇ 
ಮೇಲುಸೇತುವೆ ಅಥವಾ 
ಕೆಳಸೇತುವೆಯನ್ನು ನಿರ್ಮಿಸುವ 


ರೈಲ್ಲೆ ಇಲಾಖೆಯಿಂದ ಪಡೆದ ಮಾಹಿತಿಯ 
ಅನುಸಾರ ಈ ಕಾಮಗಾರಿಯನ್ನು ರೈಲ್ವೆ 
ಇಲಾಖೆ. 'ಮತ್ತು ಮೈಸೂರು" ಮಹಾನಗರ 
ಪಾಲಿಕೆಯ ಸಹಯೋಗದೊಂದಿಗೆ ವೆಚ್ಚ 
ಹಂಚಿಕೆ ಆದಾರದ' ಮೇಲೆ ಕೈಗೆತ್ತಿಕೊಳ್ಳಲು 


ನಿರ್ಧರಿಸಿದ್ದು, ಈ. ಸಂಬಂಧ ಸಿದ್ದಪಡಿಸಿರುವ. 


ಜನರಲ್‌ ಅರೇಂಜ್‌ಮೆಂಟ್‌ ಡ್ರಾಯಿಂಗ್‌ ಅನ್ನು 
ಮೈಸೂರು ಮಹಾನಗರ ಪಾಲಿಕೆಯಿಂದ 
ಪರಿಷ್ಕರಿಸಲಾಗುತಿದೆ. 


ಈ ಎರಡು ಪ್ರಮುಖ ಯೋಜನೆಗಳ | 


ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರ ರೈಲ್ಸೇ 
ಇಲಾಖೆಯ ಜೊತೆ ಪತ್ರ ವ್ಯವಹಾರ 
ಮಾತುಕತೆ ನಡೆಸಲಾಗಿದೆಯೇ: ಈ 
ಯೋಜನೆಗಳಿಗೆ ರಾಜ್ಯ ಸರ್ಕಾರದ 
ಕಡೆಯಿಂದ ಅಗತ್ಯವಾದ ಸಹಕಾರ 
ಮತ್ತು ನೆರವನ್ನು ನೀಡಲು 
ಕ್ರಮಕ್ಕೆಗೊಳ್ಳಲಾಗಿದೆಯೇ? 


ಈ ಎರಡೂ ಯೋಜನೆಗಳ ಕುರಿತಂತೆ ಮೂಲ 
ಸೌಲಭ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಯಾವುದೇ 
ಪ್ರಸ್ತಾವನೆಯು ಸ್ನೀಕೃತವಾಗಿರುವುದಿಲ್ಲ. 


ಮೂಲ 153 ರಾರಾಹೆ 2021/ಇ 


A 


ಮಿ 
'(ವಿ.ಸೋಮಲಣ್ಕ) 
ವಸತಿ ಮತ್ತು ಮೂಲ ಸೌಲಭ್ಯ 
ಅಬಿವೃದ್ದಿ ಸಚಿವರು 


